ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1812(2123) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ವಿಷಯ: ಔರಾದ್ಕರ್‌ ಸಮಿತಿಯ ವರದಿ ಬಗ್ಗೆ 


(ಅ) 2019 ರಲ್ಲಿ ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಮತ್ತು 
ಭತ್ಯೆಗಳನ್ನು ಪರಿಷ್ಕರಿಸುವ ಸಂಬಂಧ ರಚಿಸಲಾದ ಔರಾದೃರ್‌ ಸಮಿತಿಯ ವರದಿಯನ್ನು 
ಜಾರಿಗೊಳಿಸಲಾಗಿದೆಯೇ; ಈ ವರದಿಯಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಆರ್ಥಿಕವಾಗಿ 
ಅಮುಕೂಲವಾಗಿದೆಯೇ; ಅನುಕೂಲವಾಗಿದ್ದಲ್ಲಿ ಯಾವ ಪ್ರಮಾಣದಲ್ಲಿ ಅನುಕೂಲವಾಗಿದೆ; 
(ವಿವರ ನೀಡುವುದು) 


(ಆ) ಈ ವರದಿಯಿಂದ 20ರಿಂದ 25 ವರ್ಷ ಸೇವೆ ಸಲ್ಲಿಸಿರುವವರಿಗೆ ಮತ್ತು 5ರಿಂದ10 ವರ್ಷ 
ಸೇವೆ ಸಲ್ಲಿಸಿರುವವರಿಗೆ ಆರ್ಥಿಕವಾಗಿ ಆಗಿರುವ ಅನುಕೂಲಗಳೇನು; 


(ಇ) ಈ ವರದಿಯಿಂದ 10 ವರ್ಷಗಳಿಗೂ ಮೇಲ್ಬಟ್ಟು ಸೇವೆ ಸಲ್ಲಿಸಿರುವ ಸಿಬ್ಬಂದಿಗಳಿಗೆ 
ಅಮುಕೂಲವಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಹೆಚ್ಚು ವರ್ಷ 
ಸೇವೆ ಸಲ್ಲಿಸಿರುವವರಿಗೆ ಆರ್ಥಿಕವಾಗಿ ಹೆಚ್ಚು ಅನುಕೂಲವಾಗುವಂತೆ ಪರಿಷ್ಠ್ಕಂತ 
ವರದಿಯನ್ನು ಪಡೆಯಲಾಗುವುದೇ ; (ವಿವರ ನೀಡುವುದು) 


(ಈ) ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದವರಿಗೆ 
ಅನುಕೂಲವಾಗಲೆಂದು ಜಾರಿಗೆ ತಂದಿರುವ ಆರೋಗ್ಯ ಭಾಗ್ಯಯೋಜನೆಯ ಉದ್ದೇಶಗಳೇನು; 
ಈ ಯೋಜನೆಯಡಿ ಚಿಕಿತ್ಸೆ ಪಡೆಯುವವರಿಗೆ ಶೇ.100 ರಷ್ಟು ಸೇವೆಯನ್ನು ಉಚಿತವಾಗಿ 
ನೀಡಲಾಗುತ್ತಿದೆ ; (ವಿವರ ನೀಡುವುದು) 


(ಉ) ಈ ಯೋಜನೆಯಡಿ ಚಿಕಿತ್ಸೆ ಪಡೆಯುವ ರೋಗಿಗಳಿಂದ ಹಣ ವಸೂಲಿ ಮಾಡುತ್ತಿದ್ದು, 
ಆಸ್ಪತ್ರೆಯವರು ಶೇ.100 ರಷ್ಟು ಸೇವೆಯನ್ನು ಉಚಿತವಾಗಿ ನೀಡುತ್ತಿಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ಯೋಜನೆಗಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ 
ಸಂಬಳದಲ್ಲಿ ಮಾಹೆಯಾನ ರೂ.200/-ಗಳನ್ನು ಕಟಾವು ಮಾಡುವ ಔಚಿತ್ಯವೇನು? (ವಿವರ 
ನೀಡುವುದು) 


